ಕರ್ನಾಟಕ ವಿಧಾನ ಪರಿಷತ್‌ 


ಶ್ರೀ ಅರವಿಂದ ಕುಮಾರ್‌ ಅರಳಿ (ವಿಧಾನ 
ಸಭೆಯಿಂದ ಚುನಾಯಿತರಾದವರು) 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


1280 


ಉತ್ತರಿಸಬೇಕಾದ ದಿನಾಂಕ 


08.03.2022 


ಉತ್ತರಿಸಬೇಕಾದ ಸಚಿವರು 


ನಗರಾಭಿವೃದ್ಧಿ ಸಚಿವರು 


ಕ್ರ.ಸಂ 


ಪ್ರಶ್ನೆ 


ಉತ್ತರ 


ಅ) 


ಬೀದರ್‌ ಜಿಲ್ಲೆಯ ಬುಡಾ, ವ್ಯಾಪ್ತಿಯಲ್ಲಿ 
ಬರುವ ಕೆರೆಗಳ ಸಂಖ್ಯೆ, ಎಷ್ಟು; 
(ಅವುಗಳ ವಿಸ್ತೀರ್ಣ ಹಾಗೂ ಸ್ಥಿತಿಯ 
ಬಗ್ಗೆ ವಿವರ ನೀಡುವುದು) 


ಬೀದರ್‌ ನಗರದಲ್ಲಿ ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಒಟ್ಟು 7 
ಕೆರೆಗಳು ಇರುತ್ತವೆ. ಸದರಿ ಕೆರೆಗಳ ವಿಸ್ಟೀರ್ಣ ಈ 
ಕೆಳಗಿನಂತಿವೆ. 

1. ಪಾಪನಾಶ ಕೆರೆ - 41860.87 ಚ.ಮೀ. 

2. ಬೋಮಗೊಂಡೇಶ್ವರ ಕೆರೆ - 24444.63 
ಚ.ಮೀ. 

ಹಳ್ಳದಕೇರಿ (ಕೆ) ಕೆರೆ - 293104.00 ಚ.ಮೀ. 
ನಿಜಾಂಪುರ ಕೆರೆ - 27008.4 ಬೌಮೀ. 
ಮಿರ್ಜಾಪುರ ಕೆರೆ - 102362.00 ಚ.ಮೀ. 
ಕುಂಬಾರವಾಡ ಕೆರೆ - 2998.00 ಚ.ಮೀ. 


3. 
4, 
5, 
6. 
7. ಚಿದ್ರಿ ಕೆರೆ - 40606.47 ಚ.ಮಿ. 


ಆ) 


ಹಲವು 
ಒತ್ತುವರಿಯಾಗಿರುವ ಹಾಗೂ ಇದ್ದ 
ಕೆರೆಗಳಲ್ಲಿ ಚರಂಡಿ ' ನೀರು 
ಬಿಡುತ್ತಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ, 
ಈ ಬಗ್ಗೆ ಸರ್ಕಾರ ತೆರೆದುಕೊಂಡ 
ಕ್ರಮವೇನು; 


ಕೆರೆಗಳು 


ಹಳ್ಳದಕೇರಿ . (ಕೆ) ಕೆರೆಗೆ ಸಂಬಂಧಿಸಿದಂತೆ ದಿನಾಂಕ 

17.06.2021 ರಂದು ಜರುಗಿನ ಪ್ರಾಧಿಕಾರದ ಸಭೆಯ |. 
ವಿಷಯ 41(2)ರ: ನಿರ್ಣಯದಂತೆ 
ಕಾರ್ಯದರ್ಶಿಗಳು, ಶಾಹೀನ ಶಿಕ್ಷಣ ಸಂಸ್ಥೆ ಬೀದರ 
ಇವರಿಗೆ ನೋಟಿಸು ಜಾರಿ ಮಾಡಲಾಗಿರುತ್ತದೆ. ಸದರಿ 
ಕೆರೆಯ ಪ್ರದೇಶವನ್ನು ಹಾಗೂ ನಾಲಾಗಳನ್ನು ಗುರುತಿಸಲು 


ಸಂಖ್ಯೆ 


ಸಂಬಂಧಪಟ್ಟವರಿಗೆ ಸೂಚಿಸಲಾಗಿರುತ್ತದೆ. 


ಇ) 


ಜಿಲ್ಲೆಯ ಪ್ರವಾಸೋದ್ಯಮ ಬೆಳೆಸಲು 
ಈ ಕೆರೆಗಳ" ಅಭಿವೃದ್ಧಿ ಮಾಡುವ 
ಯೋಜನೆಯೇನಾದರೂ ಸರ್ಕಾರದ 


ಮುಂದಿದೆಯೇ; ಹಾಗಿದ್ದಲ್ಲಿ, 
ಯಾವಾಗ ಯೋಜನೆ 
ರೂಪಿಸಲಾಗುವುದು; ಇಲ್ಲವಾದಲ್ಲಿ 
ಕಾರಣ ನೀಡುವುದು? 


ಬೀದರ್‌ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿನ ಕೆರೆ ಅಭಿವೃದ್ಧಿ 


“ಶುಲ್ಕದಿಂದ ಪಾಪನಾಶ ಕೆರೆಯನ್ನು ಅಭಿವೃದ್ಧಿಪಡಿಸಲು 


ದಿನಾಂಕ 17.06.2021 ರಂದು ಜರುಗಿದ ಪ್ರಾಧಿಕಾರದ 
ಸಭೆಯಲ್ಲಿ ಅಂದಾಜು ಪತ್ರಿಕೆಯನ್ನು ತಯಾರಿಸಿ 
ಮುಂಬರುವ ಸಭೆಯಲ್ಲಿ ಅನುಮೋದನೆಗಾಗಿ ಮಂಡಿಸಲು 
ನಿರ್ಣಯಿಸಲಾಗಿರುತ್ತದೆ. 


ಸಂಖ್ಯೆ: ನಅಇ 48 ಗುಅಪ್ರಾ 2022 


ಲ್‌ 
.ಎ.ಬಸವರಾಜ) 


ನಗರಾಭಿವೃದ್ದಿ ಸಚಿವರು 
(ಬಿ.ಎ ಬಸವರಾಜ). 
ನಖಾಭಿನೃದ್ಧಿ ಸಚಿವರು 


